ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 


ದಿನಾ೦ಕ: 09-03-2021 ಪ್ರಶ್ನೆ ಸ೦ಖ್ಯೆ: 128(856) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಮರಿತಿಬ್ಬೇಗೌಡ(ಶಿಕ್ಷಕರ ಕ್ಷೇತ) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 


ಉತ್ತರಿಸುವ ಸಚಿವರು: ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ 
ಸಚಿವರು 


ವಿಷಯ: ಭತ್ತಖರೀದಿಯ ಬೆಂಬಲ ಬೆಲೆ ನೀಡಿಕ ಬಗ್ಗೆ 


(ಅ) ರಾಜ್ಯದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಬೆಂಬಲ ಬೆಲೆಯಿಂದ (ಎಂ.ಎಸ್‌.ಪಿ) ಭತ್ತ ಖರೀದಿಸಲು 
ಯಾವ ದಿನಾಂಕದಿಂದ ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದೆ; ಪ್ರತಿ ಕ್ವಿಂಟಾಲಿಗೆ 
ನಿಗದಿಪಡಿಸಿದ ಬೆಂಬಲ ದರವೆಷ್ಟು: 


(ಆ) ಸರ್ಕಾರ ಎಷ್ಟು ಮೆಟ್ರಿಕ್‌ ಟನ್‌ ಭತ್ತ ಖರೀದಿಸಲು ಅಂದಾಜಿಸಲಾಗಿದೆ; ಇದುವರೆವಿಗೂ 
ಎಷ್ಟು ಕ್ವಿಂಟಾಲ್‌ ಭತ್ತವನ್ನು ಖರೀದಿಸಲಾಗಿದೆ; (ಜಿಲ್ಲಾವಾರು ವಿವರ ನೀಡುವುದು) 


(ಇ) ಈಗಾಗಲೇ ಖರೀದಿಸಲಾಗಿರುವ ಭತ್ತಕ್ಕೆ ಇದುವರೆವಿಗೂ ಬಿಡುಗಡೆಗೊಳಿಸಲಾದ 
ಮೊತ್ತವೆಷ್ಟು;ಬಿಡುಗಡೆಗೊಳಿಸಬೇಕಾಗಿರುವ ಬಾಕಿ ಮೊತ್ತವೆಷ್ಟು; (ಜಿಲ್ಲಾವಾರು ವಿವರ 
ನೀಡುವುದು) 


(ಈ) 2018-19ನೇ ಸಾಲಿನಲ್ಲಿ ಕಾಸ್ಥಿಂಗ್‌ ಶೀಟ್‌ ಕರಾರಿನ ಪ್ರಕಾರ ರೈಸ್‌ ಮಿಲ್‌ ಮಾಲೀಕರಿಗೆ 
ಪೂರ್ಣ ಪ್ರಮಾಣದಲ್ಲಿ ಹಣ ಪಾವತಿ ಮಾಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಉ) 2019-20ನೇ ಸಾಲಿನ ಕಾಸ್ಸಿಂಗ್‌ ಶೀಟ್‌ ಪ್ರಕಾರ ರೈಸ್‌ ಮಿಲ್‌ ಮಾಲೀಕರಿಗೆ 
ಇದುವರೆವಿಗೂ ಹಣ ಪಾವತಿ ಮಾಡದೆ ಇರುವುದು ಸರ್ಕಾರದ ಗಮನಕ್ಕ ಬಂದಿದೆಯೇ; 
ಪಾವತಿ ಮಾಡಬೇಕಾಗಿರುವ ಒಟ್ಟು ಮೊತ್ತವೆಷ್ಟು; 


(ಊ) ರೈಸ್‌ ಮಿಲ್‌ ಮಾಲೀಕರಿಗೆ ಪ್ರತಿ ಕ್ವಿಂಟಾಲ್‌ಗೆ ನೀಡಲಾಗುತ್ತಿರುವ ಹಲ್ಲಿಂಗ್‌ ಚಾರ್ಜ್‌ 
ದರವೆಷ್ಟು ಹಾಗೂ ಸದರಿ ದರವನ್ನು ಯಾವ ದಿನಾಂಕದಿಂದ ಪರಿಷ್ಕರಿಸಲಾಗಿದೆ? 
(ವಿವರಗಳೊಡನೆ ಮಾಹಿತಿ ನೀಡುವುದು) 


